ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಸ್ತನ ಕ್ಯಾನ್ಸರ್‌ ಹೆಚ್ಚಾಗುತ್ತಿರುವ ಬಗ್ಗೆ 
ಡಾ. ಜೈಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) 
140 (1226) ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯದಲ್ಲಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್‌ ಹೆಚ್ಚಾಗುತ್ತಿರುವ ವಿಷಯವು ಸರ್ಕಾರದ 
ಗಮನದಲವ್ಲಿದೆಯೇ ; ಇದ್ದಲ್ಲಿ ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಈ ಕ್ಯಾನ್ನರೆ| ಬಲಿಯಾದವರ ಸಂಖ್ಯೆ 
ಹಾಗೂ ರೋಗಿಗಳ ಸಂಖ್ಯೆ ಎಷ್ಟು ; 


(ಆ) ಮಹಿಳೆಯರಿಗೆ ಸಾಮಾಜಿಕ ಹಿತದೃಷ್ಟಿಯಿಂದ ಈ ಬಗೆಯ ಕ್ಯಾನ್ನರ್ಲು ಪರೀಕ್ಲಿಸಿಕೊಳ್ಳಲು 
ಕಡ್ಡಾಯವಾಗಿ ಪರೀಕ್ಷೆಗೆ ಒಳಪಡಲು ಕಾನೂನನ್ನು ರೂಪಿಸಲು ಸರ್ಕಾರವು ಯೋಜಚಿಸಿದೆಯೇ ; 


(ಇ) ಸ್ತನ ಕ್ಯಾನ್ಸರ್ನ ಪರೀಕ್ಷಿಸುವ / ತಪಾಸಣೆ ಮಾಡುವ ವೈದ್ಯಕೀಯ ಉಪಕರಣಗಳನ್ನು ಗ್ರಾಮಾ೦ತರ 
ಪ್ರದೇಶಗಳಲ್ಲಿ ಅಳವಡಿಸಲು ಸರ್ಕಾರ ಚಿ:೦ತಿಸಿದೆಯೇ ; (ವಿವರ ನೀಡುವುದು) 


(ಈ) ವಿವಿಧ ರೀತಿಯ ಕ್ಯಾನ್ಸರ್ನ ಸಮಸ್ಯೆಯು ದಿನದಿಂದ ದಿನಕೆ ಹೆಚ್ಚಾಗುತ್ತಿರುವುದಕ್ಕೆ ಕಾರಣವೇನು; 
ಸರ್ಕಾರವು ಇದಕ್ಕೆ ತಜ್ನರ ಸಮಿತಿಯನ್ನು ರಚಿಸಿದೆಯೇ ; 


(ಉ) ಅತ್ಯಂತ ಕಡುಬಡವರಿಗೆ ಈ ಸ್ನನ ಕ್ಯಾನ್ಸರ್ನ ಪರೀಕ್ಷೆಯನ್ನು ಉಚಿತವಾಗಿ ನೀಡಲು ಸರ್ಕಾರ 
ಚಿ:೦ತಿಸಿದೆಯೇ ? 


